ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬಿ. ಡಬ್ಲ್ಯೂ ಎಸ್‌.ಎಸ್‌.ಬಿ. ಮತ್ತು ಟ್ಯಾ೦ಂಕರಳ ಮುಖಾಂತರ ನೀರು ಮಾರಾಟ ಬಗ್ಗೆ 


ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 
1228 (1499) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರ ಬೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕರ್ನಾಟಿಕ ಅಂತರ್ಜಲ 
ಅಬಿವೃದ್ದಿ ಮತ್ತು ನಿರ್ವಹಣೆ ಅಧಿನಿಯಮ ಹಾಗೂ ನಿಯಂತ್ರಣ ವಿಧೇಯಕ 2011ರ ಕಾಯ್ದೆ 17ರ 
ವಿರುದ್ಧವಾಗಿ ಬಿ.ಡಬ್ಬ್ಯೂ ಎಸ್‌.ಎಸ್‌.ಬಿ ಉಪ ವಿಭಾಗಗಳಲ್ಲಿ ಬರುವ ಕೊಳವೆ ಬಾವಿಗಳಿಂದ ನೀರನ್ನು 
ಖಾಸಗಿ ವ್ಯಕ್ತಿಗಳು ಟ್ಯಾಂಕರ್‌ ಮೂಲಕ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ 
; ಬಂದಿದ್ದಲ್ಲಿ, ಅಂತವರ ವಿರುದ್ಧ ಯಾವ ಕ್ರಮಗಳನ್ನು ಜರುಗಿಸಲಾಗಿದೆ; (ಮಾಹಿತಿ ನೀಡುವುದು) 


(ಆ) ಎಷ್ಟು ಪ್ರಕರಣಗಳಲ್ಲಿ ಬಿ. ಡಬ್ಲ್ಯೂ ಎಸ್‌.ಎಸ್‌.ಬಿ ರವರು ನೋಟಿಸ್‌ ನೀಡಿರುತ್ತಾರೆ ; ಎಷ್ಟು 
ಪ್ರಕರಣಗಳಲ್ಲಿ ವಿದ್ಯತ್‌ ಸಂಪರ್ಕ ಕಡಿತಗೊಳಿಸಲು ಪತ್ರ ಬರೆಯಲಾಗಿದೆ ; ಎಷ್ಟು ಪ್ರಕರಣಗಳಲ್ಲಿ 
ವಿದ್ಯತ್‌ ಸಂಪರ್ಕ ಕಡಿತಗೊಳಿಸಲಾಗಿದೆ ; ಉಳಿದ ಪ್ರಕರಣಗಳಲ್ಲಿ ಈ ಕಾಯ್ದೆಯನ್ವಯ 
ಕಶ್ರಮವಹಿಸದಿರಲು ಕಾರಣವೇನು; 


(ಇ) ಬೆಸ್ಕಾಂ ಮತ್ತು ಬಿ.ಡಬ್ಬ್ಯೂ ಎಸ್‌.ಎಸ್‌.ಬಿ ಯಿಂದ ವಾಣಿಜ್ಯ ನೀರು ಸರಬರಾಜು ಎಂದು ಅನುಮತಿ 
ಪಡೆದಿರುವವರಿಗೂ ಸಹ ಈ ಕಾಯ್ದೆ ಅನ್ನಯಿಸುವುದೇ ; 


(ಈ) ಬೆಂಗಳೂರು ನಗರ ವ್ಯಾಪ್ಲಿಯಲ್ಲಿ 198 ವಾರ್ಡ್‌ಗಳಲ್ಲಿ ಬರುವ ಕೊಳವೆ ಬಾವಿಗಳಿಂದ ನೀರನ್ನು 
ಟ್ಯಾಂಕರ್‌ ಮೂಲಕ ಮಾರಾಟ ಮಾಡುತ್ತಿರುವ ಖಾಸಗಿ ವ್ಯಕ್ತಿಗಳ ಹೆಸರು ಮತ್ತು ವಿಳಾಸವನ್ನು ಪ್ರತ್ಯೇಕ 
ಬಿ. ಡಬ್ಲ್ಯೂ ಎಸ್‌.ಎಸ್‌.ಬಿಉಪ ವಿಭಾಗವಾರುಮಾಹಿತಿನೀಡುವುದು? 


